tk. 4 
Ory 
J € 


ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 04-03-2021 ಪ್ರಶ್ನೆ ಸ೦ಖ್ಯೆ: 102 (689) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ) 

ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 

ಉತ್ತರಿಸುವ ಸಚಿವರು: ಮುಖ್ಯಮಂತಿಗಳು 

ವಿಷಯ: ವಿದ್ಯತ್‌ ವಿತರಣಾ ಕಂಪನಿಗಳ ಖಾಸಗೀಕರಣದ ಕುರಿತು 
(ಅ) ಕರ್ನಾಟಿಕ ಸರ್ಕಾರದ ಇಂಧನ ಇಲಾಖೆಯ ಅಧೀನದ ವಿವಿಧ ವಿದ್ಯುತ್‌ ವಿತರಣಾ 
ಕಂಪನಿಗಳನ್ನು ಖಾಸಗೀಕರಣಗೊಳಿಸುವ ಸಂಬಂಧ ಕೇಂದ್ರ ಸರ್ಕಾರವು ಕರಡು 


ನಿಯಮಾವಳಿಯನ್ನು ರೂಪಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಹೌದಾದಲ್ಲಿ 
ಕರಡು ಪ್ರತಿಯನ್ನು ಒದಗಿಸುವುದು; 


(ಆ) ಈ ಖಾಸಗೀಕರಣವನ್ನು ವಿರೋಧಿಸಿ ಇಲಾಖೆಯ ನೌಕರರ ಸಂಘಟನೆಗಳು ಮತ್ತು ಸಂಘ 
ಸಂಸ್ಥೆಗಳು ವಿರೋಧಿಸುತ್ತಿರುವುದು ಸರ್ಕಾರದ ಗಮನಕ್ಕ ಬಂದಿದೆಯೇ; ಈ ಸಂಘಟಣೆಗಳು 
ಆಕ್ಲೇಪಿಸಿದ ಕಾರಣಗಳು ಯಾವುವು; (ಸಂಪೂರ್ಣ ಮಾಹಿತಿ ನೀಡುವುದು) 


(ಇ) ಈ ಖಾಸಗೀಕರಣದ ಕುರಿತು ಕೇಂದ್ರ ಸರ್ಕಾರಕ್ಕೆ ಇಲಾಖೆಯಿಂದ ಅಭಿಪ್ರಾಯ ಸಲ್ಲಿಸಿ 
ಪತ್ರವನ್ನು ಸಲ್ಲಿಸಲಾಗಿದೆಯೇ; (ಪ್ರತಿಯನ್ನು ಒದಗಿಸುವುದು ಇಲ್ಲವಾದಲ್ಲಿ ಕಾರಣವೇನು) 


(ಈ) ಖಾಸಗೀಕರಣದಿಂದ ಬಡಕುಟುಂಬಗಳಿಗೆ ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ, ರೈತರ ಕೃಷಿ 
ಪಂಪುಗಳಿಗೆ ಉಚಿತ ವಿದ್ಯುತ್‌ ಕಲ್ಪಿಸುವಿಕೆಯನ್ನು ಮುಂದುವರಿಕೆ ಖಾತಿ ಪಡಿಸಲು 
ಸರ್ಕಾರದ ಕಮಬೇನು? 


